ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಅಮುದಾನ ಹಂಚಿಕೆ ಮಾಡಿರುವ ಕುರಿತು 


ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌ (ಸ್ಮಳೀಯ ಸಂಸ್ಥೆಗಳ ಕ್ಲೇತು):- 


231 (282) ಮಾನ್ಯ ಉಪಮುಖ್ಯಮಂತಿಗಳು (ಲೋಕೋಪಯೋಗಿ, ಮತ್ತು ಸಮಾಜ ಕಲ್ಯಾಣ ಸಚಿವರು) ಈ 
ವಿಷಯವನ್ನು ದಯವಿಟ್ಟು ತಿಳಿಸುವರೆ:- 


2019 ರಿಂದ ಪ್ರಸ್ತುತ ದಿನಾಂಕದವರೆಗೆ ಲೋಕೋಪಯೋಗಿ ಇಲಾಖೆಯಿಂದ ಶಾಸಕರುಗಳ ಕ್ಲೇತುಗಳಿಗೆ 
ಎಐಧಾನ ಸಭಾ ಕ್ಲೇತ್ರವಾರು ಮತ್ತು ಯೋಜನಾವಾರು ಬಿಡುಗಡೆಯಾದ ಅನುದಾನ ಎಷ್ಟು? (ವಿವರ 
ನೀಡುವುದು) 


